ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ : 


ಶ್ರೀ ಸೂರಜ್‌ ರೇವಣ, (ಸೀಯ ಸಂಸ್ಥೆಗಳ ಕ್ಲೇತು 
140 } ' 


ಉತ್ತರಿಸಬೇಕಾದ ದಿನಾಂಕ 


16.02. ೨22 - 


' ಉತ್ತ, ರಿಸಬೇಕಾದ. ಸಚಿವರು 


:| ವಸತಿ ಮತ್ತು ಖಾಲ್‌ ಅಭಿಷ ಸಚಿವರು 


"ಯಾದವ 


2021-22 ನ್‌ 
ಮತ್ತು ಆಗಸ್ಟ್‌ 


ಸಾಲಿನ ಜುಲ್ಯೆ' 
ಮಾಹೆಯಲ್ಲಿ 


"| ಹೊಳೆನರಸೀಪುರ ತಾಲ್ಲೂಕಿನಲ್ಲಿ." 
ಸುರಿದ ಭಾರಿ' ಮಳೆಯಿಂದಾಗಿ... 


ಗ್ರಾಮೆಗಳಲ್ಲಿ 
ಕ್ಯಾಟಿಗರಿಯಲ್ಲಿ 
“ಬಿ” ಕ್ಯಾಟಿಗರಿಯಲ್ಲಿ 
ಮನೆಗಳು 'ಮತ್ತು ಹಸ್ಸಿ 
ಕ್ಯಾಟಿಗರಿಯಲ್ಲಿ 34 ಒಟ್ಟಾರೆ 132 
ಮನೆಗಳು ಬಿದ್ದ ಹೋಗಿರುವುದು 


“ಎ” 
19 ಮನೆಗಳು, 
79 


| ಬಿಜಮೇ 


ಷ್‌ ಸಸ ಭಾ 
ಹೌದು. ಸ 


ಸದರಿ ಮನೆಗಳ ವಿವರಗಳನ್ನು 


ರಾಜೀವ್‌ ಗಾಂಧಿ ವಸತಿ ನಿಗಮದ 


| ತಂತ್ರಾಂಶದಲ್ಲಿ 


ದಾಖಲಿಸಿರುವುದು ವಿಜಮೇ; 
ಹಾಗಿದ್ದಲ್ಲಿ ಫಲಾನುಭವಿಗಳಿಗೆ 
ಕಾಲಮಿತಿಯಲ್ಲಿ ಹಣ 
ಬಿಡುಗಡೆಗೊಳಿಸಲಾಗುವುದು; 

(ಸಂಪೂರ್ಣ ಮಾಹಿತಿ 


|ನೀಡುವುದು) 


| 23.11.2021, ರನ್ಟಯ "ಎ" ಮತ್ತು 


ಹೌದು. 

ರಾಜೀವ್‌ ಗಾಂಧಿ ವಸತಿ ನಿಗಮದ ತಂತ್ರಾಂಶದಲ್ಲಿ 
ತಹಶಿಲ್ಲಾರರು ನಮೂದಿಸಿರುವ ಮನೆಗಳ ವಿವರಗಳನ್ನು 
ಜಿಲ್ಲಾಧಿಕಾರಿಗಳು ಅಂತಿಮವಾಗಿ ಅನುಖೋದಿಸಿ, ಸರ್ಕಾರದ 
ಆದೇಶ ಸಂಖ್ಯ: ಕಂಇ 335 ಟೆಎನ್‌ಆರ್‌ 2021(1), ದಿನಾಂಕ: 
“ಬಿ" ವರ್ಗ ಮನೆ ಹಾವಿ 
-ಪ್ರಕರಣಗಳಿಗೆ ಮಾರ್ಗಸೂಚಿಯಂತೆ 
ರೂ.95,100/-ಗಳ ಹಾಗೂ "ಸಿ" ವರ್ಗದ ಮನೆ ಹಾನಿ 
ಪ್ರಕರಣಗಳಿಗೆ ತಲಾ ರೂ50,000/-ಗ೪ಳ ಪರಿಹಾರವನ್ನು 
ಜಿಲ್ಲಾಧಿಕಾರಿಗಳು "ಪಿಡಿ ಖಾತೆಯಿಂದ ಪಾವತಿಸಬೇಕಿದ್ದು, 
"ಅದರಂತೆ ಈವರೆಗೂ ಒಟ್ಟು ರೂ.241 ಕೋಟಿಗಳ ಪರಿಹಾರ 
'ಧನವನ್ನು ಫಲಾನುಭವಿಗಳಿಗೆ ಜಿಲ್ಲಾಧಿಕಾರಿಗಳು/ 
ತಹಶೀಲ್ದಾರರು '', ನೀಡಿರುವುದಾಗಿ ' ತಂತ್ರಾಂಶದಲ್ಲಿ 
ನಮೂದಿಸಿರುತ್ತಾರೆ(ದಿನಾ೦ಕ: 11.02.2022ರಲ್ಲಿದಂತೆ. ಉಳಿದ 
ಪರಿಹಾರ ಧನವನ್ನು ಪ್ರಗತಿಗನುಗುಣವಾಗಿ ೦87 ಆಧಾರ್‌ 


SDRF/NDRF 


ಆಧಾರಿತವಾಗಿ ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ 
ಬಿಡುಗಡೆಗೊಳಿಸಲು ಕ್ರಮ ವಹಿಸಲಾಗುತ್ತದೆ. ವಿವರ 
ನನಲಲ. ; 
ನ ಈ (ರೂ. ಕೋಟೆಗಳಲ್ಲಿ) 
ನಾನಷಾನವನಾ ಗ್ರಾಮೀಣ | ನಗರ| ಒಟ್ಟು 
ಸಂಪೂರ್ಣ |[' 02 |00]| 030 | 
°° ಭಾಗಶಃ-ಬಿ | 002 0.00 002 
ಭಾಗಶಃ-ದುರಸ್ಥಿ-ಬಿ1 0.39 0.03 0.42 
ಬಾ ನಿರ್ಮಾಣ-| (47 |0| 1410 


| ಅಲ್ಪಸ್ಕಲ್ಪ-ಸಿ | 053 |00| 057 

ಒಟ್ಟು | 230 |0.11| 241 
ಹೊಳೆನರಸೀಪುರ ತಾಲ್ಲೂಕಿನಲ್ಲಿ 202122 ನೇ 
ಸಾಲಿನಲ್ಲಿ ಜುಲೈ ರಿಂದ ನವೆಂಬರ್‌ ಮಾಹೆಯವರೆಗೆ ಸುರಿದ 
ಭಾರಿ ಮಳೆಯಿಂದಾಗಿ ಒಟ್ಟು 307 ಮನೆಗಳು 
ಹಾವಿಯಾಗಿರುವುದಾಗಿ ಜಿಲ್ಲಾಧಿಕಾರಿಗಳು 

ಅನುಮೋದಿಸಿರುತ್ತಾರೆ. ವರ್ಗವಾರು ವಿವರ ಕೆಳಕಂಡಂತಿದೆ. 

oe ee ಬ 

ಹಾನಿಯಾದ ಗ್ರಾಮೀಣ | ನಗರ | ಒಟ್ಟು 

ಸಂಪೂರ್ಣ-ಐ 31 1 32 | 
£ ಭಾಗಶಃ-ಬಿ. 2 0. 2 
: ಭಾಗಶಃ-ದುರಸ್ಮ್ಥಿ-ಬಿ1 41 3 4 
ಭಾಗಶಃ-ಪುನರ್‌ 

Re 113 3 MS K 

ಅಲ್ಪಸ್ನಲ್ಪಸಿ | 105 | 8 | 113 

ಹೊಳೆನರಸೀಪುರ py ಟ್ಟು 292 15 | 307 
ಮ ಸ 202122 ನೇ ಸಾಲಿನಲ್ಲಿ ಸುರಿದ ಭಾರಿ 
ನ ಇ | ಮಳೆ/ಪ್ರವಾಹ;/ನೆರೆಹಾವಳಿಯಿಂದ ಹಾನಿಗೊಳಗಾದ 
ಮ ಭಾರಿ | ಫ್ರಟುಂಬಗಳಿಗೆ ವಸತಿ ಸೌಕರ್ಯ ಒದಗಿಸಲು ನೆರೆಸಂತ್ರಸ್ಮರ 

CAE ೨೩೮1 | ಪನರ್ವಸತಿ ಯೋಜನಯನ್ನು ಜಾರಿಗೊಳಿಸಲಾಗಿದೆ. 

"ಎ" -ಕ್ಯಾಟಗರಿಯಲ್ಲಿ “ಬಿ” ಸರ್ಕಾರದ ಆಡೇಶ/ಮಾರ್ಗಸೂಚಿಗಳನ್ನಯ ಸದರಿ 
4 ಕ್ಯಾಟಗರಿಯಲ್ಲಿ ಮತ್ತು "ಸಿ"| ಯೋಜನೆಯಡಿ ನೆರೆಹಾವಳಿಗೆ ತುತ್ತಾಗಿ ಹಾನಿಗೊಳಗಾದ 
| ಕ್ಯಾಟಿಗರಿಯಲ್ಲಿ ಬಿದ್ದು | ಮನೆಗಳ ಹಾನಿ ಪ್ರಮಾಣವನ್ನು ಸಂಬಂಧಪಟ್ಟಿ ಅಧಿಕಾರಿಗಳು 
ಹೋಗಿರುವ ಮನೆಗಳೆಷ್ಟು; | ಸಮೀಕ್ಷೆ ಮಾಡಿ ಹಾನಿಗೊಳಗಾದ ಮನೆಯ ವರ್ಗವನ್ನು ಎ, 
ಮನೆಗಳನ್ನು ಕಳೆದುಕೊಂಡಿರುವ | ಬಿ2 ಬಿ1 ಮತ್ತು ಸಿ ಎಂದು ವಿಂಗಡಿಸಿ: ತಹಸೀಲ್ದಾರ್‌ ರವರು 
ಸಂತ್ರಸ್ಕ್ಮರಿಗೆ ಮನೆ | ನಮೂದಿಸಿ, ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಗೊಂಡ 
ನಿರ್ಮಿಸಿಕೊಡಲು ಸರ್ಕಾರ | ಫಲಾನುಭವಿಗಳು ನಿರ್ಮಿಸಿರುವ. ಮನೆಗಳ ವಿವಿಧ ಹಂತಗಳ 


ಕೈಗೊಂಡಿರುವ ಕ್ರಮಗಳೇನು ? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ಜಿಪಿಎಸ್‌ ಛಾಯಾಚಿತ್ರಗಳನ್ನು . ಗ್ರಾಮೀಣ ಪ್ರದೇಶದಲ್ಲಿ 
ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಹಾಗೂ ಸಗರ 
ಪ್ರದೇಶದಲ್ಲಿ ನಗರ ಸ್ಮ್ನಳೀಯ ಸಂಸ್ಥೆಗಳ ಅಧಿಕಾರಿಗಳು 
ಪುನರ್ವಸತಿ ಮೊಬೈಲ್‌ ಆ್ಯಪ್‌ ಮೂಲಕ ಜಿಪಿಎಸ್‌ ಮಾಡಿದ 
ನಂತರ ತಹಶೀಲ್ದಾರ್‌ ರವರು ಪರಿಶೀಲಿಸಿ,: ಅರ್ಹಗೊಳಿಸಿ 
(Audi, ಅನುದಾನ ದೃಢೀಕರಣ (Payment Certification) 
ನೀಡಿದ ಪ್ರಗತಿಯಲ್ಲಿರುವ ಎಲ್ಲಾ . ಮನೆಗಳಿಗೆ ಪ್ರಗತಿಗೆ 
ಅನುಗುಣವಾಗಿ DBT ಆಧಾರ್‌: ಆಧಾರಿತವಾಗಿ 
ಫಲಾನುಭವಿಗಳ ಖಾತೆಗೆ ಪರಿಹಾರಧನ ಪಾವತಿಸಲಾಗುತ್ತಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 335 ಟಿಎನ್‌ಆರ್‌ 
20210), ದಿವಾಂಕ: 23.11.2021 ರಲ್ಲಿ 2021ನೇ ಸಾಲಿನಲ್ಲಿ 
ಸುರಿದ ಭಾರಿ ಮಳೆ/ಪ್ರವಾಹ/ನೆರೆಹಾವಳಿಯಿಂದ "ಎ" ಮತ್ತು 
"ಬಿ" ವರ್ಗ ಮನೆ ಹಾನಿ ಪ್ರಕರಣಗಳಿಗೆ SDRF/NDRF 
ಮಾರ್ಗಸೂಚಿಯಂತೆ ರೂ.5,100/-ಗಳ ಹಾಗೂ "ಸಿ" ವರ್ಗದ 
ಮನೆ ಹಾನಿ ಪ್ರಕರಣಗಳಿಗೆ ತಲಾ ರೂ50000/-ಗಳ 


ಪರಿಹಾರವನ್ನು ಜಿಲ್ಲಾಧಿಕಾರಿಗಳು ಪಿಡಿ ಖಾತೆಯಿಂದ 


| ಪಾವತಿಸಲಿ ಆದಿಸಿರುತದೆ. ಉಳಿದ ಪರಿಹಾರ ಧನವನ್ನು 
ಪ್ರಗತಿಗನುಗುಣವಾಗಿ DBT ಆಧಾರ್‌ ಆಧಾರಿತವಾಗಿ 
ಫಲಾನುಭವಿಗಳ . ಬ್ಯಾಂಕ್‌ ಖಾತೆಗೆ ಬಿಡುಗಡೆಗೊಳಿಸಲು, 
ಕುಮವಹಿಸಲಾಗುತ್ತಿದೆ. ಹಾನಿಯಾದ ಮನೆಗಳ ವರ್ಗವನ್ನು | 
ಕೆಳಕಂಡಂತೆ ವಿಂಗಡಿಸಬಾಗಿದೆ. 
4 | ಹಾನಿಯಾದ 
ಈ. ನಿಗದಿಪಡಿಸಲಾದ 
_ ಮನೆಯ "ಮನೆಯ ವರ್ಗ | 
ಸಂ: | ಪ್ರಮಾಣ ನಿಹಾರ ಮೊತ್ತ 
ಶೇ. 75ಕ್ಕಿಂತ ಸಂಪೂರ್ಣ ಮನೆ R NOE 
I 1 ಹೆಚ್ಚು | ಹಾನಿ: ರೊ.5.00ಲಕ್ಷಗಳು 
ಭಾಗಶಃ ಮನೆ ಹಾನಿ oo 
2 (ಪುನರ್‌ ನಿರ್ಮಾಣ)- | ರೂ.5.00ಲಕ್ಷಗಳು. 
ಶೇ.25 ರಿಂದ 2 : 
75ರಷ್ಟು 
ಭಾಗಶಃ ಮನೆ ಹಾನಿ : 
| 3 (ದುರಸ್ಪಿ)-ಬಿ1 ರೂ3ಿ00ಲಕ್ಷಗಳು 
ಶೇ.15 ರಿಂದ ಅಲ್ಲಸ್ವಲ್ಪ ಮನೆ ೧. 
4 25ರಷ್ಟು | RN ರೂ.50,000/ 
ಅನಧಿಕೃತ ಮನೆಗಳು (ಇರುವ | 
5 ಜಾಗದಲ್ಲಿಯೇ ನಿರ್ಮಿಸಿ ಕೊಳ್ಳುವ ರೂ.1.00ಲಕ್ಷ" 
Oo Oe "." ಮನೆಗಳು) 
ಸಂಖ್ಯೆ :ಪಇ 33 ಹೆಚ್‌ಎಐಐಂ 2022 
TR A 


(ವಿ. ಸೋಮಣ್ಣ) 
ಪಸತಿ ಮತ್ತು ಮೂಲಸೌಲಭ್ಯ . 
ಅಭಿವೃದ್ದಿ ಸಚಿವರು 


